ಕಸ ವಿಲೇವಾರಿಯಲ್ಲನ ಸಮಸ್ಯೆಯ 
ಕಪಿಮುಷ್ಟಿಯಲ್ಲ ಸಿಲುಕಿ ನಗರ ಹಾಗೂ 
ಪಟ್ಟಣಗಳು ನಲುಗುತ್ತಿರುವುದು 
ಒಂದೆಡೆಯಾದರೆ, ಮತ್ತೊಂದೆಡೆ ಸಾವಯವ 
ಗೊಬ್ಬರವು ಹೆಚ್ಚುತ್ತಿರುವ ಆಹಾರದ 
ಸಮಸ್ಯೆಯ ನಿವಾರಣೆಯಲ್ಪ್ಲ ಮಹತ್ವದ 
ಪಾತ್ರ ವಹಿಸಬಲ್ಲದು ಎನ್ನುವ ಅರಿವು 
ಮೂಡುತ್ತಿದೆ. ಈ ಸಂದರ್ಭದಲ್ಲ ಎರಡೂ 
ವಿಷಯಗಳಗಿರುವ ಪರಸ್ಪರ ಸಂಬಂಧವನ್ನು 
ನಾವು ಅರಿಯುವುದೆಂತು? ಈ ನಿಟ್ಟನಲ್ಲ 
ಕಸವು ಅತ್ಯಮೂಲ್ಯ ನಿಧಿಯಾಗಬಹುದೇ? 
ತ್ಯಾಜ್ಯವನ್ನು ಗೊಬ್ಬರವನ್ನಾಗಿಸಿ 
ಆಹಾರವನ್ನು ಉತ್ಪಾದಿಸುವ ಪುರಾತನ 
ವಿಧಾನವನ್ನು ತಮ್ಮ ಶಾಲೆಯಲ್ಲ 
ಯಶಸ್ವಿಯಾಗಿ ಅಳವಡಿಸಿಕೊಂಡಿರುವ ಬಗ್ಯೆ 
ಲೇಖಕಿ ಬೆಳಕು ಚೆಲ್ಪದ್ದಾರೆ. 


ಜನಸಂಖ್ಯಾ ಸ್ಫೋಟ, ಹೆಚ್ಚುತ್ತಿರುವ 
ಕೈಗಾರಿಕೀಕರಣ ಮತ್ತು ಕೊಳ್ಳುಬಾಕ 
ಸಂಸ್ಕೃತಿಯ ಆಧುನಿಕ ಜೀವನಶ್ಯೇಆಯು 
ಕೈಗಾರಿಕೆ ಹಾಗೂ ಮನೆಗಳಕಲ್ಪ 
ಉತ್ಪತ್ತಿಯಾಗುತ್ತಿರುವ ಕಸದ ಪ್ರಮಾಣ 
ಮತ್ತು ವೈವಿಧ್ಯವನ್ನು ಬದಲಾಯುಸಿವೆ. 
ಕಸದ ಪರಿಣಾಮಕಾರಿ ನಿರ್ವಹಣೆ 
ಹಾಗು ಸುಸ್ಲಿರ ಮರುಬಳಕೆಯ 
ವಿಧಾನಗಳ ಅನ್ನೇಷಣೆ ದೊಡ್ಡ 
ಸವಾಲಾಗಿದೆ. ದಿನದಿಂದ ದಿನಕ್ಕೆ 
ಹೆಚ್ಚುತ್ತಿರುವ ಕಸವು ಗುಂಡಿಯನ್ನು 
ತುಂಬಕೊಂಡು. ಕೊಳೆಯುತ್ತಾ. 
ಹೊರಚೆಲ್ಲುತ್ತಾ ಅದಕ್ಕಾಗಿ 
ಮೀಸಅಟ್ಟರುವ ಶಕ್ತಿ, ಭೂಭಾಗ ಹಾಗೂ 
ಜಲ ಸಂಪನ್ಮೂಲವನ್ನು ಕಬಳಸುತ್ತಿದೆ. 
ಕಸ ವಿಲೇವಾರಿಯ ಸಮಸ್ಯೆಯನ್ನು 
ಇನ್ನಷ್ಟು ಸಂಕೀರ್ಣಗೊಳಸಲೋ 
ಎಂಬಂತೆ ಕಳೆದ ಮೂರು ದಶಕಗಳಂದ 


py 
g 
2 
@ 
@ 
[3 
g 
Gq 
[3 
e 
(©) 
5 
& 
3 
5 
e 
Fl 
2 


ಪ್ಲಾಳ್ಟಿಕ್‌ ಮತ್ತು ಗಾಜನಂತಹ 
ಕೊಳೆಯದ ವಸ್ತುಗಳ ಬಳಕೆಯು 
ತೀರಾ ಹೆಚ್ಚಾಗಿದೆ. ಉದಾಹರಣೆಗೆ, 
ಮನೆ ಬಳಕೆಯ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್‌ನ 
ಪ್ರಮಾಣವೇ 1971ರಲ್ಪ ಶೇಕಡಾ 
೦.7ರಷ್ಟು ಇದ್ದದ್ದು 2೦೦5ರಲ್ಲ ಶೇಕಡಾ 
ಅ.2ಂಿಕ್ಕೆ ಏರಿದೆ. 


ಈ ಹಿನ್ನೆಲೆಯಲ್ಲ ತ್ಯಾಜ್ಯವನ್ನು 
ಗೊಬ್ಬರವನ್ನಾಗಿಸುವುದು 

ಬಹುಸೂಕ್ತ ಎನಿಸುತ್ತದೆ. ಸರಳವಾಗಿ 
ಹೇಳುವುದಾದರೆ, ಸಾವಯವ 
ವಸ್ತುಗಳನ್ನು. ಉದಾಹರಣೆಗೆ 
ಸಸ್ಯಗಳ ಎಲೆ-ಕಡ್ಡಿ ಇತ್ಯಾದಿ, 
ಬ್ಯಾಕ್ಟೀರಿಯಾ. ಶಿಅಂಧದ್ರ, ಹುಳುಗಳು 
ಮತ್ತಿತರೆ ಜೀವಿಗಳ೦ದ ನಿಯಂತ್ರಿತ 
ವಾತಾವರಣದಲ್ಲ (ಅ೦ದರೆ, 
ಆಮ್ಲಜನಕದ ಉಪಸ್ಥಿತಿಯಲ್ಲ) 


Credits: Ted Mathys, 2009 AP Fellow. Location: Delhi, India. Partner: Chintan. URL: https://www.flickr.com/photos/advocacy_project/3638204454. 
License: CC-BY -NC-SA. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 41 


ಚಿತ್ರ 2. ಆಹಾರ 'ತ್ಯಾಜ್ಯ' ತ್ಯಾಜ್ಯವಲ್ಲ, ನಿಧಿ! 
Credits: Smabs Sputzer. URL: https://wwwAflickr. 


com/photos/10413717@N08/3927456430. 
License: CC-BY, 


ಆಧುನಿಕ ಗೊಬ್ಬರ ತಯಾರಿಕೆಯ ವಿಧಾನಗಳ 
ಉಗಮವಾಗಿದ್ದು ಭಾರತದಲ್ಲ ಎಂಬುದು 
ನಿಮಗೆ ಗೊತ್ತೇ? 


ಸಾವಯವ ಗೊಬ್ಬರ ತಯಾರಿಕೆಯ 
ಉಗಮವಾದದ್ದು ಭಾರತದಲ್ರ 

ಎನ್ನುವುದು ಸ್ಪಾರಸ್ಯಕರ ವಿಷಯ. 

ಸರ್‌ ಅಲ್ಬರ್ಟ್‌ ಹೋವರ್ಡ್‌ ಎನ್ನುವ 
ಜ್ರಟಷ್‌ ಕೃಷಿತಜ್ಞ 1೨೦5 ರಲ ಭಾರತಕ್ಕೆ 
ಬಂದರು. ಮೂವತ್ತು ವರ್ಷಗಳ ತನಕ 
ಸಾವಯವ ಗೊಬ್ಬರ ತಯಾರಿ ಮತ್ತು 
ಸಾವಯವ ಕೃಷಿಯ ಕುರಿತು ವಿವಿಧ 
ಪ್ರಯೋಗಗಳನ್ನು ಮಾಡಿದ್ದರು. ಒಂದು 
ಭಾಗ ಸೆಗಣಿ ಮತ್ತು ಮೂರು ಭಾಗ ಸಸ್ಕೃ- 
ತ್ಯಾಜ್ಯಗಳನ್ನು ಒಂದರ ಮೇಲೆ ಒಂದರಂತೆ 
ಸ್ಯಾಂಡ್‌ವಿಚ್‌ ಮಾದರಿಯಲ್ಲ ಸೇರಿಸಿ, 
ಕ್ರಮೇಣ ಕೊಳೆಯುತ್ತಿರುವ ಅವುಗಳನ್ನು 
ಮಿಶ್ರಗೊಳಸಬೇಕು. ಈ ರೀತಿ ದೊರೆಯುವ 
ಗೊಬ್ಬರವು ಉತ್ಸೃಷ್ಣ ಎನ್ನುವುದನ್ನು 

ಅವರು ಕಂಡುಕೊಂಡಿದ್ದರು (ಈ 
ವಿಧಾನವನ್ನು ಇಂಡೋರ್‌ ವಿಧಾನಪೆಂದೇ 
ಕರೆಯುತ್ತಾರೆ). ಅವರು ತಮ್ಮ ಎಲ್ಲ 
ಪ್ರಯೋಗಗಳ ವಿವರಗಳನ್ನು 1943ರಲ್ಪ್ಲನ 
'್ಯನ್‌ ಅಗ್ರಿಕಲ್ಲರ್‌ ಟಿಪ್ಪಮೆಂಬ್‌' ಎನ್ನುವ 
ಪುಸ್ತಕದಲ್ಲ ಪ್ರಕಟಸಿದ್ದಾರೆ. ಸಾವಯವ 
ಕೃಷಿಯನ್ನು ಕುರಿತು ಒಲುಮೆಯನ್ನು ಮತ್ತೆ 
ಹುಟ್ಟಸುವಂತೆ ಮಾಡಿದ ಈ ಪುಸ್ತಕವು 
ಅಲ್ಬರ್ಟ್‌ರಿಗೆ "ಆಧುನಿಕ ಸಾವಯವ ಕೃಷಿ 
ಮತ್ತು ತೋಟಗಾರಿಕೆಯ ಪಿತಾಮಹ" 
ಎನ್ನುವ ಅರುದನ್ನು ಗಳನಸಿಕೊಟ್ಣದೆ. 


ಕೊಳೆಯುಸಿದರೆ ಗೊಬ್ಬರ ತಯಾರಾಗುತ್ತದೆ. 
ಹೀಗೆ ಉತ್ಪತ್ತಿಯಾಗುವ ಗೊಬ್ಬರವು 

ಮಣ್ಣಿಗೆ ಅಗತ್ಯವಾದ ಪೋಷಕಾಂಶಗಳನ್ನು 
ಒದಗಿಸಿ, ಮಣ್ಣನ್ನು ಫಲವತ್ತಾಗಿಸಿ 
ಆರೋಗ್ಯಕರವಾದ ಆಹಾರವನ್ನು 
ಉತ್ಪಾದಿಸಲು ಬಹುಪಯೋಗಿ. ಹೀಗೆ, 
ವಿಕೇಂದ್ರೀಕೃತ ಗೊಬ್ಬರ ತಯಾರಿಯ 
ವ್ಯವನ್ಥೆ ಹಾಗೂ ಅದರ ಅಗತ್ಯದ 

ಕುರಿತು ವ್ಯಾಪಕ ಪ್ರಚಾರವು ಮನೆಗಳಲ್ಲ 
ಸೃಷ್ಟಿಯಾಗುವ ತ್ಯಾಜ್ಯದ ಸಾವಯವ 


ಚಿತ್ರ 3. ಗೊಬ್ಬರ ತಯಾರಿಕೆಯ ಪ್ರಕ್ರಿಯೆ: (ಅ) ಅಲ್ಯೂಮಿನಿಯಮ್‌ ಜಾಲರಿಯನ್ನು ಹೊಂದಿದ ಪೆಟ್ಟಗೆಗಳು. 
(ಐ) ಹಸಿ ತೆಂಗಿನ ಸಿಪ್ಪೆಯ ಹಾಸು. (ಕ) ಎರೆಹುಳುಗಳನ್ನೊಕಳಗೊಂಡ ಮಣ್ಣು. (ಡ) ಒಣ ಎಲೆಗಳ ಹೊದಿಕೆ. 


Credits: Pawar Public School, Bhandup. License: CC-BY-NC. 


ಹಾಗೂ ಜೈವಿಕವಾಗಿ ವಿಘಟನೆಗೊಳಪಡುವ 
ಭಾಗದ ಸಮಸ್ಯೆಯನ್ನು ಸುಸ್ಲಿರ 

ರೂಪದಲ್ಲ ಪರಿಹಾರ ದೊರಕಿಸಿಕೊಡುವ 
ಸಂಭವನೀಯತೆಯನ್ನು ಹೊಂದಿದೆ. 
ಬದಲಾಗುತ್ತಿರುವ ಪ್ರಪಂಚದಲ್ಲ 

ಶಿಕ್ಷಣ ಸಂಸ್ಥೆಗಳ ಪಾತ್ರ ಠೇ ನಿಟ್ಟನಲ್ಲ 
ಬಹುಮುಖ್ಯವಾಗುತ್ತದೆ. ಪ್ರಾಯೋಗಿಕವಲ್ಲದ 
ವಿಜ್ಞಾನದ ಬೋಧನೆ ಈಗ ಪ್ರಯಂ 
ಸಾಕಾಗುತ್ತಿಲ್ಲ: ವೈಜ್ಞಾನಿಕ ವಿಧಾನಗಳನ್ನು 
ಪ್ರಾಯೋಗಿಕವಾಗಿ ಬಳಸಿಕೊಳ್ಳುವುದರ 
ಮೂಲಕ ಹೇಗೆ ತಮ್ಮ ಹಾಗೂ ಇತರರ 
ನಾಳೆಗಳನ್ನು ಸುಸ್ಲಿರ ವಿಧಾನದ 

ಮೂಲಕ ಸುಂದರಗೊಳಸಬಹುದು 
ಎನ್ನುವುದನ್ನು ವಿದ್ಯಾರ್ಥಿಗಳಗೆ ಮನದಟ್ಟು 
ಮಾಡುವಂತಹ ಅವಕಾಶವನ್ನು ಶಿಕ್ಷಣ 
ಸಂಸ್ಥೆಗಳು ಒದಗಿಸಿಕೊಡಬೇಕು. 
ಶಾಲೆಗಕಲ್ಲ ಸಾವಯವ ಗೊಬ್ಬರ 
ತಯಾರಿಕೆಯಲ್ಲ ವಿದ್ಯಾರ್ಥಿಗಳನ್ನು 
ಸಕ್ರಿಯವಾಗಿ ಬಳಸಿಕೊಂಡರೆ ಮಕ್ಕಳಗೆ 
ಅವರ ಕಾರ್ಯವು ಪರಿಸರಕ್ಕೆ ಹೇಗೆ 
ಪೂರಕವಾಗಬಲ್ಲದು ಎನ್ನುವುದರ ಅರಿವನ್ನು 
ಮೂಡಿಸುತ್ತದೆ. ಮಾಅನ್ಯಕಾರಕ ಸಾವಯವ 
ತ್ಯಾಜ್ಯಗಳನ್ನು ಕೊಳೆಯುಸಿ ತಯಾರಿಸಿದ 
ಗೊಬ್ಬರವು ಪರಿಸರಕ್ಕೆ ಯಾವ ರೀತಿಯ 
ಪ್ರಯೋಜನವನ್ನು ಉಂಟುಮಾಡಬಲ್ಲದು 
ಎನ್ನುವುದು ಅವರಿಗೆ ಮನದಟ್ಬ್ದಾಗುತ್ತದೆ. 
ವಿದ್ಯಾರ್ಥಿಗಳು ಶಾಲೆಯಲ್ಲ ತಾವು 
ಪಾಲ್ಗೊಳ್ಳುವ ಮೂಲಕ ಕಅತ ಗೊಬ್ಬರ 
ತಯಾರಿಕೆಯ ಬಗ್ದೆ ತಮ್ಮ ಕುಟುಂಬ 
ಮತ್ತು ನೆರೆಹೊರೆಯವರೊಂದಿಗೆ 
ಚರ್ಜಿಸುವುದರಿಂದ ಹೆಚ್ಚನ ಜನರಿಗೆ ಈ 
ವಿಷಯದ ತಿಳುವಳಕೆ ಮೂಡತೊಡಗುತ್ತದೆ. 


42 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಶಾಲೆಯ ಆವರಣದಲ್ಲ ಗೊಬ್ಬರದ 
ತಯಾರಿ 

ಮಹಾರಾಷ್ಟ್ರದ ಭಂಡುಪ್‌ ಪ್ರಾಂತ್ಯದ 
ಪವಾರ್‌ ಪಟ್ಲಕ್‌ ಶಾಲೆಯವರಾದ ನಾವು 
ನಮ್ಮ ಶಾಲೆಯ ಉದ್ಯಾನವನದಲ್ಲ 
ಬೀಳುವ ಎಲೆ, ಕಸ-ಕಡ್ಡಿ ಮುಂತಾದ 
ಹಸಿರು ತ್ಯಾಜ್ಯ ಹಾಗೂ ಕ್ಯಾಂಟೀನಿನ 
ಆಹಾರದ ತ್ಯಾಜ್ಯಗಳನ್ನು ಬಳಸಿಕೊಂಡು 
ಎರೆಗೊಬ್ಬರವನ್ನು ಉತ್ಪಾದಿಸುವ 
ಯೋಜನೆಯನ್ನು ಪ್ರಾಯೋಗಿಕವಾಗಿ 
ಆರಂಭಸಿದ್ದೇವೆ. ಸುಪ್ಲಿರ ಮಾದರಿಯ 
ಶೇ ಯೋಜನೆಯು ಕಡಿಮೆ ಬರ್ಜಿನಲ್ಲ 
ನಡೆಯುತ್ತಾ ಯಶಸ್ಸನ್ನು ಕಂಡಿದೆ. 


ಅಲ್ಯೂಮಿನಿಯಮ್‌ನ ಜಾಲರಿಯನ್ನು 
(ರಾಆಯಾಡಲು) ಹೊಂದಿರುವ, ಲೋಹದ 
ಮುಚ್ಚಳಗಳುಳ್ಳ ಎರಡು ಪೆಟ್ಟಗೆಗಕಲ್ಲ ನಾವು 
ಎರೆಗೊಬ್ಬರವನ್ನು ತಯಾರಿಸುತ್ತೇವೆ. ಆ 
ಪೆಟ್ಟಗೆಗಕ ತಕಭಾಗದಲ್ಲ ಹಸಿ ತೆಂಗಿನ 
ಸಿಪ್ಪೆಯನ್ನು ಹಾಸಿ. ಅದರ ಮೇಲೆ 
ಎರೆಹುಳುಗಳನ್ನು ತುಸು ಮಣ್ಣಿನೊಂದಿಗೆ 
ಹರಡಿ ಶಾಲೆಯ ಕೈತೋಟದಲ್ಪ 
ಜಮೆಯಾಗುವ ಒಣ ಎಲೆಗಳ೦ಂದ 
ಮುಚ್ಚುತ್ತೇವೆ. ಬಸಿಅನ ತಾಪದಿಂದ ಒಳಗಿನ 
ವಸ್ತುಗಳು ಒಣಗದಂತೆ ರಕ್ಷಿಸಲು ಹಸಿರು 
ಬಟ್ಟೆಯಿಂದ ಆ ಪೆಟ್ಟಗೆಗಳನ್ನು ಮರೆ 
ಮಾಡುತ್ತೇವೆ. ಇದಲ್ಲದೇ, ತೇವಾಂಶವನ್ನು 
ಕಾಪಾಡಿಕೊಳ್ಳಲು ಪ್ರತಿನಿತ್ಯ ಮಣ್ಣಿಗೆ 
ನೀರನ್ನು ಸಿಂಪಡಿಸುತ್ತೇವೆ. ಹೀಗಾಗಿ 
ಸೂಕ್ಷ್ಯಾಣುಜೀವಿ ಮತ್ತು ಎರೆಹುಳುಗಳ 
ಕಾರಕ್ಕೆ ಯಾವುದೇ ವಿಘ್ನ ಬಾರದು. 


ಎರೆಹುಳುಗಳ ಮಹತ್ವ 
ಎರೆಹುಳುಗಳು ಮಣ್ಣಿನ ರಚನೆಯ 
ಮೇಲೆ ಪ್ರಭಾವ ಜರಿ, ನೀರನ್ನು 
ಹಿಡಿದಿಡುವ ಪ್ರಮಾಣ ಹಾಗೂ ಮಣ್ಣಿನ 
ಸಾರವನ್ನು ಹೆಚ್ಚಿಸುತ್ತದೆಯೆಂದು 
ನಮಗೆಲ್ಲ ಗೊತ್ತಿದೆ. ಆದರೆ, ಇವಿಷ್ಟೇ ಅಲ್ಲ 
ಅದರ ಕೆಲಸ! ಅದು ತನಗೆ ಲಭ್ಯವಾಗುವ 
ಎಲ್ಲಾ ಸಾವಯವ ಪದಾರ್ಥಗಳನ್ನು 
ತಿನ್ನುವ ಬಕಾಸುರ ಎನ್ನುವ ವಿಷಯ 
ನಿಮಗೆ ಗೊತ್ತೇ? ಪಚನವಾದ ನಂತರ 
ವಿಸರ್ಜನೆಯಾಗುವ ಎರೆಹುಳುವಿನ 
ಮಲವು ಸಸ್ಯಗಳಗೆ ಉತ್ಸೃಷ್ಣ 
ಗೊಬ್ಬರವಾಗಿ ಅವುಗಳಗೆ ಬೇಕಾದ 
ಹಾರ್ಮೋನು ಹಾಗೂ ಅತ್ಯಾವಶ್ಯಕ 
ಪೋಷಕಾಂಶಗಳನ್ನು ಒದಗಿಸುತ್ತದೆ. 


ಗೊಬ್ಬರ ತಯಾರಿಕೆ ನಮ್ಮ ದೈನಂದಿನ 
ಚಟುವಟಕೆಯಾಗಿಜಲ್ಲದೆ. ಪ್ರತೀ ದಿನವೂ 
ಹಸಿ ತ್ಯಾಜ್ಯವನ್ನು (ಕ್ಯಾಂಟೀನಿನ 
ತ್ಯಾಜ್ಯ ಹಾಗೂ ಎಲೆ-ಕಡ್ಡಿ. ಹೂವು 
ಇತ್ಯಾದಿ) ತೂಗಿ, ಅಳತೆ ಮಾಡಿ 
ದಾಖಲಆಸಿಕೊಂಡು ನಂತರ ಪೆಟ್ಟಗೆಗಳಗೆ 
ಹಾಕುತ್ತೇವೆ. ಆಯಾ ಪೆಟ್ಟಿಗೆಯಿಂದ 
ಗೊಬ್ಬರವನ್ನು ಹಂತ-ಹಂತವಾಗಿ 
ತೆಗೆಯುವಾಗಲೂ ಎಷ್ಟು ಗೊಬ್ಬರ 

ಸಿಕ್ಕಿದೆ ಎನ್ನುವುದನ್ನು ಅಳೆದು, ತೂಗಿ 
ದಾಬಲಸಿಕೊಳ್ಳುತ್ತೇವೆ. ತ್ಯಾಜ್ಯ ಹಾಗೂ 
ಗೊಬ್ಬರವನ್ನು ಅಳೆಯುವ ಕಾರ್ಯದಲ್ಲ 
ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು 
ಹೇಗೆ ಅಪಾರ ಪ್ರಮಾಣದ ತ್ಯಾಜ್ಯವು 
ಕೊಳೆತು ಗೊಬ್ಬರವಾಗಿದೆ ಎನ್ನುವುದನ್ನು 
ಅವರಿಗೆ ಪ್ರತ್ಯಕ್ಷವಾಗಿ ಮನದಟ್ಟು 
ಮಾಡಿಕೊಡುತ್ತೇವೆ. ಉದಾಹರಣಿಗೆ, 
ನಮ್ಮ ಪ್ರಥಮ ಪ್ರಯತ್ನದಲ್ಲ 25೦ 
ಕಿ.ಗ್ರಾಂ ನಷ್ಟು ಹಸಿರು ತ್ಯಾಜ್ಯವು 4೦ 
ಕಿ.ಗ್ರಾಂ ರಾಸಾಯನಿಕ ಮುಕ್ತ ಸಾವಯವ 
ಗೊಬ್ಬರವಾಗಿ ಬದಲಾಗಿತ್ತು. ನಂತರದ 
ಹಂತದಲ್ಲ ನಮಗೆ 5೦ ಕಿ.ಗ್ರಾಂ 
ಗೊಬ್ಬರವು ಸಿಕ್ಕಿತ್ತು. 


ಚಿತ್ರ 4. ಗೊಬ್ಬರ ತಯಾರಿಕೆಯಲ್ಪ ತೊಡಗಿಸಿಕೊಂಡ ವಿದ್ಯಾರ್ಥಿಗಳು. (ಅ) ಹಸಿರು ತ್ಯಾಜ್ಯ ಮತ್ತು ಹೂವುಗಳನ್ನು 
ಪೆಟ್ಟಿಗೆಗೆ ಹಾಕುತ್ತಿರುವ ವಿದ್ಯಾರ್ಥಿಗಳು ಮತ್ತು ತೋಟದ ಮಾಲ. (ಬ) ಗೊಬ್ಬರವನ್ನು ತೂಗುತ್ತಿರುವ ವಿದ್ಯಾರ್ಥಿಗಳು. 


Credits: Pawar Public School, Bhandup. License: CC-BY-NC. 


ಯಾವುದೇ ಬರ್ಜಿಲ್ಲದೇ, ಮಾಲಅನ್ಯವಿಲ್ಲದೇ 
ಉತ್ಸೃಷ್ಟವಾದ ಸಾವಯವ ಗೊಬ್ಬರವು 
ಶಾಲೆಯ ಆವರಣದಲ್ಲಿಯೇ 
ತಯಾರಾಗುತ್ತಿರುವುದರಿಂದ ಕೈತೋಟ 
ನಿರ್ವಹಣಿಗೆ ಠಗ ನಾವು ರಾಸಾಯನಿಕ 
ಗೊಬ್ಬರಕ್ಷಾಗಿ ಯಾವುಡೇ ಖರ್ಚನ್ನು 
ಮಾಡುತ್ತಿಲ್ಲ. ಇಷ್ಟಲ್ಲದೇ, ವಿದ್ಯಾರ್ಥಿಗಳು 
ಮತ್ತು ಉದ್ಯಾನದ ಪರಿಣಿತರೊಡಗೂಡಿ 
ಸ್ಥಾಪಿಸಿದ ನಮ್ಮ ಶಾಲೆಯ 'ಉದ್ಯಾನ 
ಸಂಘಫ'ವು ಎರೆಗೊಬ್ಬರವನ್ನು ಬಳಸಿಕೊಂಡು 
ಆಲಂಕಾರಿಕ ಸಸ್ಯ ಹಾಗೂ ಹಣ್ದು- 
ತರಕಾರಿಯ ಗಿಡಗಳನ್ನು ಶಾಲೆಯ 
ಉದ್ಯಾನವನದಲ್ಲ ಬೆಳೆಸುತ್ತಿದೆ. ಶಾಲೆಯ 
ಸಿಬ್ಣಂದಿಗಳು ಮತ್ತು ವಿದ್ಯಾರ್ಥಿಗಳ 
ಹೋಷಕರು ನಾವು ತಯಾರಿಸಿದ 
ಎರೆಗೊಬ್ಬರವನ್ನು ಪ್ರತಿ ಕಿಲೋಗ್ರಾಂಗೆ 
ಮೂವತ್ಸು ರೂಪಾಯಿಯಂತೆ 
ಕೊಂಡುಕೊಳ್ಳಲು ಅವಕಾಶ ಕಲ್ತಸಲಾಗಿದೆ. 
ಎರೆಗೊಬ್ಬರವನ್ನು ಬರೀದಿಸಿ, ಬಳಸಲು 
ತೊಡಗಿದ ಮೇಲೆ ನಮ್ಮ ಸಿಬ್ಣಂದಿಗಳು 
ಅವರ ಕೈತೋಟದ ಹೂವು-ಹಣ್ಣುಗಳ 
ಆಕರ್ಷಕ ಬಣ್ಣ. ಗಾತ್ರ, ಸುವಾಸನೆ 

ಮತ್ತು ಸ್ವಾದಿಷ್ಟ ರುಚಿ ವೃಧ್ಧಿಸಿದ್ದರ ಬಗ್ಗೆ 
ಉತ್ತೇಜನಕಾರಿ ಮಾತುಗಳನ್ನಾಡುತ್ತಿದ್ದಾರೆ. 
ಸಾರ್ವಜನಿಕರಿಗೆ ಮುಕ್ತವಾದ ದಿನಗಳಲ್ಲ 
ನಮ್ಮ ಶಾಲೆಯ ಅಂಗಡಿಯೆದುರು 
ಎರೆಗೊಬ್ಬರಕ್ಲಾಗಿ ಪೋಷಕರು 
ಜೇನುಹುಳುಗಳಂತೆ ಮುತ್ತುತ್ತಾರೆ. 
ಎಲ್ಲಕ್ಕಿಂತ ಮಿಗಿಲಾಗಿ. ತ್ಯಾಜ್ಯ ಆಹಾರವನ್ನು 


ಮರುಬಳಕೆಮಾಡಿ ಪುನಃ ಆಹಾರವನ್ನು 
ತಯಾರಿಸುವಲ್ಪ ಸಫಲರಾದೆವೆನ್ನುವ 


ಜ್ಞಾನ ಲಭ್ಯವಾಗಿದೆಯಲ್ಲಾ, ಅದು ನಮಗೆ 
ಆತೃತೃಪ್ತಿಯನ್ನು ಕೊಡುವಂತಹದ್ದು! 

ಈೇ ಕಾರ್ಯವು ಸಾವಯವ ತ್ಯಾಜ್ಯವು 
ತ್ಯಾಜ್ಯವಲ್ಲ, ಬದಲಾಗಿ ಅತ್ಯಮೂಲ್ಯವಾದ 
ನಿಧಿಯೆನ್ನುವ ಅರಿವನ್ನು ವಿದ್ಯಾರ್ಥಿ, 
ಶಿಕ್ಷಕರು ಹಾಗೂ ಪೋಷಕರ ಸಮೂಹಕ್ಕೆ 
ಮನದಟ್ಟು ಮಾಡಿಕೊಟ್ಟದೆ. ಉದ್ಯಾನವನದ 
ಅತ್ಯಂತ ಕಡಿಮೆ ಸ್ಥಳಾವಕಾಶದಲ್ಲ 

ನಾವು ಪ್ರಾರಂಭಸಿರುವ ಗೊಬ್ಬರ 
ತಯಾರಿಕೆಯ ಯೋಜನೆಗೆ ಶಾಲೆಗೆ 
ಭೇಟ ನೀಡುವವರು ಬೆನ್ನುತಟ್ಟುತ್ತಿದ್ದಾರೆ. 


ಚಿತ್ರ 5. ಗೊಬ್ಬರ - ತೋಟಗಾರರ ಅಚ್ಚುಮೆಚ್ಚಿನ ವಸ್ತು! 


Credits: Pawar Public School, Bhandup. 
License: CC-BY-NC. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 43 


ಮರುಬಳಕೆ ಹಾಗೂ ಗೊಬ್ಬರ ತಯಾರಿಕೆಯ ಸಮರ್ಥನೆಯಾಗಿ 
ಐದು ಕಾರಣಗಳು 


1. ತ್ಯಾಜ್ಯದ ಮರುಬಳಕೆ! ಸಾಮಾನ್ಯವಾಗಿ ವ್ಯಕ್ತಿಯೊಬ್ಬ ವಷ್ಷಕ್ಷೆ 200 ಕಿ.ಗ್ರಾಂನಷ್ಟು ಘನ ತ್ಯಾಜ್ಯವನ್ನು 
ಉತ್ಪಾದಿಸುತ್ತಾನೆ. ಅ೦ದರೆ ಇದು ತುಂಬಾ ಜಾಸ್ತಿಯಲ್ಲವೇ? ಗೃಹ ತ್ಯಾಜ್ಯದ ಶೇಕಡಾ ನಲವತ್ತು ಭಾಗ 
ಸಾವಯವ ಎನ್ನುವುದನ್ನು ನೆನಪಿಡಿ. ಇಂತಹಾ ಸಾವಯವ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿಸುವ 
ಮೂಲಕ ಸುಸ್ಥಿರ ಮಾದರಿಯಲ್ಲ ಜವಾಬ್ದಾರಿಯುತವಾಗಿ ನಾವು ಕಸವನ್ನು ವಿಲೇವಾರಿ ಮಾಡಬಹುದು. 


೨. ಹಣದ ಉಳತಾಯ! ರಾಸಾಯನಿಕ ಗೊಬ್ಬರ ಕೊಳ್ಳುವ ಅಗತ್ಯವಿಲ್ಲ! ಗೊಬ್ಬರ ಉಚಿತ! 


3. ಮಣ್ಣಿನ ಗುಣಮಟ್ಟದ ಸುಧಾರಣೆ! ಜೈವಿಕ ಗೊಬ್ಬರವು ಮಣ್ಣಿಗೆ ಅತ್ಯಾವಶ್ಯಕ ಪೋಷಕಾಂಶಗಳನ್ನು 
ಒದಗಿಸುವ ಮುಖಾಂತರ ಮಣ್ಣಿನ ಗುಣಮಟ್ಟ ಮತ್ತು ಫಲವತ್ತತೆಯನ್ನು ಸಮತೋಲನದಲ್ಲಡುತ್ತದೆ. 
ಸಾವಯವ ಗೊಬ್ಬರವು ರಾಸಾಯನಿಕ ಗೊಬ್ಬರಗಳಂತೆ ಸಸ್ಯಗಳನ್ನು ಸುಡದೆ ಮಣ್ಣಿಗೆ ನಿಧಾನವಾಗಿ 
ಪೋಷಕಾಂಶಗಳನ್ನು ಪೂರೈಸುತ್ತಾ ಜಗುಟು ಮಣ್ಣಿನಲ್ಲ ಗಾಆಯ ಓಡಾಟವನ್ನು ಹೆಚ್ಚಿಸುತ್ತದೆ ಹಾಗು 
ಮರಕು ಮಣ್ಣಿಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಗುಣವನ್ನು ಕೊಡಮಾಡುತ್ತದೆ. ಇಷ್ಟಲ್ಲದೇ. ಸಾವಯವ 
ಘಟಕಗಳನ್ನು ಒದಗಿಸುವ ಮೂಲಕ ಜೈವಿಕ ಗೊಬ್ಬರವು ಸಸ್ಯಗಳ ಬೆಳವಣಿಗೆಯನ್ನು ವೃದ್ಧಿಸುತ್ತದೆ 
ಮತ್ತು ಇಳುವರಿಯನ್ನು ಹೆಚ್ಚಿಸುತ್ತದೆ. 


4. ಪರಿಸರಕ್ಷೆ ನಿಮ್ಮಿಂದಾಗಬಹುದಾದ ಕೆಡುಕನ್ನು ಕಡಿಮೆ ಮಾಡುತ್ತದೆ! 


€ ರಂ ಮುಂದೆ ಹೇಳದಂತೆ ಉಂಬಾಗುವ ಹಸಿರು ಮನೆ ಅನಿಲವನ್ನು ಕಡಿಮೆ ಮಾಡುತ್ತದೆ: 
(ಅ) ತ್ಯಾಜ್ಯ ವನ್ನು ಕಸದ ಗುಂಡಿಗಳಗೆ ಸಾಗಿಸಲು ಬಳಸುವ ವಾಹನಗಳು ಇಂಗಾಲದ ಡೈ 
ಆಕ್ಕೈಡನ್ನು ಹೊರ ಸೂಸುತ್ತವೆ. (ಬ) ಆಮ್ಲಜನಕದ ಅಭಾವದ ಕಸದಕುಣಿಗಳ್ಲ ಕೊಳೆಯುವ 
ಜೈವಿಕ ತ್ಯಾಜ್ಯಗಳು ಮೀಥೇನ್‌ ಅನಿಲವನ್ನು ಉತ್ಪಾದನೆ ಮಾಡುತ್ತವೆ. ಹಸಿರು-ಮನೆ ಅನಿಲವಾದ 
ಮೀಥೇನ್‌. ಇಂಗಾಲದ ಡೈ ಆಕ್ಟೈಡ್‌ಗಿಂತ ಇಪ್ಪತ್ತೊಂದು ಪಟ್ಟು ಹೆಚ್ಚು ಅಪಾಯಕಾರಿ. 


€ ರಂ ಮುಂದಿನಂತೆ ಉಂಬಾಗುವ ಜಲ ಮಾಲಅನ್ಯವನ್ನು ಕಡಿಮೆ ಮಾಡುತ್ತದೆ: (ಅ) ರಾಸಾಯನಿಕ 
ಗೊಬ್ಬರವು ಹರಿಯುವ ನೀರಿನಲ್ಪ ಬೆರೆತು ನದಿ, ಕೆರೆ. ಸರೋವರ, ಸೇರುತ್ತದೆ: ಮತ್ತು (ಬ) ಕಸದ 
ಗುಂಡಿಗಳಲ್ಲ ಸಂಗ್ರಹಗೊಂಡ ಸಾವಯವ ತ್ಯಾಜ್ಯಗಳು ಲೋಹಗಳೊಂದಿಗೆ ಸೇರಿ ಅಪಾಯಕಾರಿ 4 
ರಾಸಾಯನಿಕಗಳನ್ನು ಹೊರಸೂಸಿ ಅಂತರ್ಜಲವನ್ನು ಮಅನ ಮಾಡುತ್ತವೆ. 4 
al 


5. ಸಂಪನ್ಯ್ಕೂಲಗಳ ಸಂರಕ್ಷಣೆ! ಜೈವಿಕ ತ್ಯಾಜ್ಯವನ್ನು ಸ್ಥಳೀಯವಾಗಿ ಗೊಬ್ಜರವನ್ನಾಗಿಸುವುದರಿಂದ ನೀವು: 


* ತ್ಯಾಜ್ಯದ ಸಂಗ್ರಹಣಿ ಮತ್ತು ಗೊಬ್ಬರ ಗುಂಡಿಗಳಗೆ ಸಾಗಾಟ ಮಾಡುವ ವೆಚ್ಚ ಹಾಗು 
ಇಂಧನವನ್ನು ಉಳಸಬಹುದು. 

[) ಅತ್ಯಮೂಲ್ಯವಾದ ಸಂಪನ್ಮೂಲಗಳನ್ನು ಕಸದ 
ಗುಂಡಿಗಳ೦ದ ದೂರವಿಡಬಹುದು ಮತ್ತು ಠಗಿರುವ 
ಕಸದ ಗುಂಡಿಗಳನ್ನು ಇನ್ನೂ ಹೆಚ್ಚು ಕಾಲ 
ಉಪಯೋಗಿಸಬಹುದು. 

* ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಮರಳ 
ಮಣ್ಣಿಗೆ ಕಕುಹಪಿದರೆ ಹೆಚ್ಚಿನ ಧವಸಧಾನ್ಯದ 
ಇಳುವರಿಯನ್ನು ಪಡೆಯಬಹುದು! 


€ ಸಾವಯವ ಗೊಬ್ಬರವು ನೀರನ್ನು 
ಹಿಡಿದಿಡುವುದರಿಂದ ಸಸ್ಯಗಳಗೆ ಕಡಿಮೆ 
ನೀರು ಸಾಕಾಗುತ್ತದೆ. ಇದರಿಂದ ನೀರಿನ 
ಉಳತಾಯವನ್ನೂ ಮಾಡಬಹುದು. 


44 ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


ಭೂಮಿಯ ಅಅವು ಉಅವಿವ ಪ್ರಶ್ನೆ ಎಂಬಂತೆ ಮೋಧಿಪುವುದು ಲೇಖಕಿ : ರಾಧಾ ಗೋಪಾಲನ್‌ 


"ಈ ಪ್ರಪಂಚವು ಪೋಲು ಮಾಡುತ್ತಿರುವ ಮನುಷ್ಯ ಮತ್ತು ಪ್ರಾಣಿಯ ವಿಸರ್ಜತ ಮಲವನ್ನು ನೀರಿನಲ್ಲ 


ಕೊಟ್ರಣಗೆ ದೊಲ್ಬದ ತಯಾರಿಕೆಯ ಉಗಮ | ಪೂತೋಗಲು ಜಡದೆ ಮಣ್ಣಿಗೆ ಮತ್ತೆ ಸೇರುವಂತೆ ಮಾಡಿದರೆ ಇಡೀ ಪ್ರಪಂಚಕ್ಲೆ ಆಹಾರ ಬದಗಿಸಲು ಸಾಕಷ್ಟು 


ಫಲವತ್ತತೆ ಒದಗುತ್ತದೆ.”- ಲೇ ಮಿಸರಬಲ್ಸ್‌, ವಿಕ್ಷರ್‌ ಹ್ಯೂಗೋ 


ಮಾಧ್ಯಮ ಉನ್ಸತೀಶರಣ ( ಮಾಧ್ಯಮ ಉನ್ನತೀಹರಣ ಬೆಂಕೆ?') 

ಕೊಟ್ಟಿ! ಗೊಬ್ಬರ ತಯಾರು ಮಾಡುವುದು ಎಂದರೇನು? ಕ್ರಿಪೂ. 2೮೭೦-ಕ್ರಿಪೂ. 21೭೦: ಕೊಟ್ಟೆ ಗೊಬ್ಬರ ತಯಾರಿಕೆ ಕುರಿತ ಅತಿ ಪ್ರಾಚೀನ ಉಲ್ಲೇಖವು ಸ ತ 
ಕೊಟ್ಟಗೆ ಗೊಬ್ಬರ ತಯಾರು ಮಾಡುವುದು ಎಂದರೆ ಪ್ರಾಣಿಗಳ ಸಗಣಿ, ಲದ್ದಿ ಇತ್ಯಾದಿಗಳನ್ನು, ಮೆಸಪೊಟೀಮಿಯಾ (ಆಧುನಿಕ ಇರಾಕ್‌) ಪ್ರದೇಶವನ್ನು ಆಳುತ್ತಿದ್ದ ಅಕ್ಕೇಡಿಯನ್‌ ರಾಜವಂಶದ ಆಳ್ವಕೆಯ ತ ಸ ಲ ಈ ಮ ನ ಸ 
ತ್ಯಕ್ತ ಆಹಾರ ವಸ್ತುಗಳು. ಇತರ ಸಾವಯವ ವ್ಯರ್ಥ ಪದಾರ್ಥಗಳನ್ನು ಮಾನವ ನಿಯಂತ್ರಣದ ಕಾಲದಲ್ಲ ಕೊರೆಯಲಾದ ಕೆಲವೊಂದು ಜೇಡಿಮಣ್ಣಿನ ಫಲಕ ದಲ್ಲ ಕಾಣಸಿಗುತ್ತದೆ.ಈ ಫಲಕಗಳಲ್ಲ ಇರುವ I ರ ಸ Ki 
ಅಡಿಯಲ್ಲಿ ಸೂಕ್ಷಾಣು ಜೀವಿಗಳು, ಕೀಟಗಳು ಹಾಗು ಹುಳುಗಳ ಫೆ ಸಂಪೂರ್ಣ ಮಾಹಿತಿಗಳ ಬದ್ದೆ ತಿಆದುಬಂದಿಲ್ಲ. ್‌ ಹ ಈ % 
ರೂಪಾಂತರಗೊಳಸುವುದು. ಇದರ ಪರಿಣಾಮವಾಗಿ ಉತ್ಪಾದಿತ ಕೊಟ್ಟೆ ಗೊಬ್ಬರವು ಸ ಎರಿ ಹಡತ ಅರ ಉದರ ನಲ ಅಪರ 
ಜೀವನಚಕ್ರವನ್ನು ಪೂರ್ಣಗೊಳಸುತ್ತದೆ. ಬದುಕಿದ್ದ ಸಸ್ಯರಾಶಿ ಸ ಸಾಯುತ್ತದೆ. ಇನ್ನೂ ಹೆಚ್ಚು ಸ pl ಕ್ರಿ.ಪೂ. 3000- ಕ್ರಿ.ಪೂ. 20೦೦೦: ಈಶಾನ್ಯ ಸಿರಿಯಾದ ಮೂರನೇ ಸಹಸ್ರಮಾನದ ಅತಿದೊಡ್ಡ ಪುರಾತತ್ವ ಕೇಂದವಾದ ಮತ್ತು ಮಾನವ ತ್ಯಾಜ್ಯ ಸೇರಿದಂತೆ ಹಲವಾರು ಜೈವಿಕ 
ಸಂಪದವನ್ನು ರಾಕ್‌ ಲು ಇತರೆ ರ ಅದನ್ನು ರ ಹಮೌಕರ್‌ನಲ್ಲ ದೊರೆತ ಪುರಾತತ್ವ ಸಾಕ್ಷ್ಯಗಳ ಪ್ರಕಾರ ಪ್ರಾಣಿ ಲದ್ದಿಗಳು. ಹೊಲಸಾದ ಹಾಸುಗೆ ಪದಾರ್ಥಗಳು ಕೊಳೆಯುತ್ತಿರುವ ವಸ್ತುಗಳನ್ನು ಮರುಬಳಕೆ ಮಾಡುತ್ತಿದ್ದರು! 
ಲ ಮೇವು ಪದಾರ್ಥಗಳನ್ನು ಪ್ರಧಾನ ಮನೆಯ ಹೊರಗಡೆ ನೆಲಗುಂಡಿ (ಸಂಪ್‌)ಯಂತಹ ಸ್ಥಕದಲ್ಲ ಕಂಡುಬಂದಿವೆ. ಇದು ಅವರು 

ಖ್ಯಾಕ್ಷೀರಿಯಾ ತ್ವರಿತವಾಗಿ ಬೆಳೆಯುತ್ತವೆ ಮನೆಮಟ್ಟಗೆ ತಿಪ್ಪೆ ಅಥವಾ ಕೊಟ್ಟೆ ಗೊಬ್ಬರ ತಯಾರಿಸುತ್ತಿರುವುದಕ್ಕೆ ಸಾಕ್ಟ್ಯಾಧಾರಗಳನ್ನು ಒದಗಿಸಿದೆ. . i 64 
70 2 
ಪ ಟ ಹ ಮತ ಈ ಕ ಹಿಸ್ನೊರಿಯಾ ಗ್ರಂಥದಲ್ಲ ಹಿಂದಿನ ವಿಷಯ ತಣ್ಞರು ಒದಗಿಸಿದ 
ಹುಲ್ತ್ಪನಿಂದ ಹಾಗು ಒಣಗಿದ ಎಳ್ಳಿನಿಂದ ತಯಾರಿಸಲಾದ ಗೊಬ್ಬರವು ಭೂಮಿಯ ಉತ್ಪಾದಕತೆಯನ್ನು ಗೊಬ್ಬರಗಳ ಮತ್ತು ಗೊಬ್ಬರ SEE ಸಲಹೆಗಳನ್ನು 


ಶಿಅಂಧ್ರ ಬೆಳೆಯುತ್ತವೆ ಹ್ಯುಮಿಕ್‌ ಆಮ್ಲಗಳ ಹೆಚ್ಚಿಸಲು ಎಷ್ಟು ಮೌಲ್ಯ ಭರಿತ ಎಂಬುದರ ಬಣ್ವೆ ಉಲ್ಲೇಖಗಳವೆ. ಅಥರ್ವವೇದವು ಒಣಗಿದ ಸಗಣಿಯನ್ನು 
ನೆಲ ಜೀವಿಗಳು ವಾಸಿಸಲಾರಂಭಸುತ್ತವೆ ತಯಾರಿಕೆ ಗೊಬ್ಬರವಾಗಿ ಬಳಸುವ ಬದ್ಗೆ ಹೇಳುತ್ತದೆ. 


ಕ್ರಿ.ಪೂ. 10೦೦-ಕ್ರಿ.ಪೂ. 15೦೦ ಅಮೇರಿಕಾದ ಮೂಲ ನಿವಾಸಿಗಳು ತಿನ್ನದೇ ಉಳದ ಮೀನಿನ 


ಕ್ರೋಡೀಕರಿಸಿದ್ದಾನೆ. 


10 ಭಾಗಗಳನ್ನು ಅಥವಾ ಇತರೆ ಪ್ರಾಣಿ ಭಾಗಗಳನ್ನು ಜಗಳ ಜೊತೆಯಲ್ಲ ಅವುಗಳ ಹೋಷಕಾಂಶ 
ನ ಮೂಲವಾಗಿ ಹೂಳುತ್ತಿದ್ದರು. ಗಿಡ ಬೆಳವಣಿಗೆ ಹೆಚ್ಚಿಸಲು ಜಗಳ ಮಣ್ಣಿನ ಉಂಡೆ ಬಳಸುವುದರಲ್ಲ 
ಪಸಿರಿತೆ ತಂ ತರಾ ಡಂತ್ಯ ಸ ನಲಿವ ಸಂತ ಮೊತ್ತ ಮೊದಳಗರಾಗಿದ್ದರು. ಜೀಜಗಳು ಮತ್ತು ಗೊಬ್ಬರ ಮಾಡಬಹುದಾದ ವಸ್ತುಗಳನ್ನು ಕ್ರಿಪೂ 5೦: ಕ್ಲಿಯೋಪಾತ್ರಳು ಹುಳುಗಳ ಗೊಬ್ಬರ ತಯಾರಿಕಾ 
ಸ [n) — ಐ prs 
ಎರೆಮಣ್ಣಿನಅ ಉಂಡೆ ಮಾಡಿ ಇಡುತಿದರು.ಭೂಮಿಗೆ ಎಸೆದಾಗ ಜಜಗಳು ಎರೆ ಮಣ್ಣಿನ ಉಂಡೆಯ ಸಾಮರ್ಥ್ಯಗಳನ್ನು ಗಮನಿಸಿದ ನಂತರ ಹುಳುಗಳನ್ನು ಪವಿತ್ರ 
0) ಣ ಹಾ ದಿ ಣ Co ನಿ 
ಕೊಟ್ಣಗೆ ಗೊಬ್ಬರವನ್ನು ಏಕೆ ತಯಾರು ಮಾಡಬೇಕು" ಅದು ಚೀಜಕ್ಕೆ ತೇವ ಒದಗಿಸುತ್ತಿದ್ದುದರಿಂದ ಸುರಕ್ಷಿತವಾಗಿಡುತ್ತವೆ.ಅವು ಮೊಳಕೆ ಒಡೆದು ಸಸಿಯಾಗಿ _ ಜೀವಿಗಳೆಂದು ಘೋಷಿಸಿದಳು ಮತ್ತು ಠಜಪ್ಟ್‌ನಿಂದ ಎರೆ 
ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರ ಬೆಳೆಯುವುದಕ್ಕಾಗಿ ಬೆಳೆವಾಗ ಗೊಬ್ಬರವು ಅದಕ್ಷೆ ಹೋಷಕಾಂಶ ಒದಗಿಸುತ್ತದೆ. ರ ಗ ಹುಳುಗಳನ್ನು ಹೊರಗೊಯ್ಯುವುದನ್ನು ಕಂಡರೆ ಮರಣ ದಂಡನೆ 
ಭೂಮಿಯನ್ನು ಫಲವತ್ತಾಗಿಸಲು ನಾವು ಕಾಂಹೋಸ್ಸು ಅಥವಾ A Ao Std ವಿಧಿಸುವುದಾಗಿ ಕಾನೂನುಗಳನ್ನು ಜಾರಿಗೊಳಸಿದಳು. 
ಯ ಕೊಟಣೆ ಗೊಬ್ಬರ ತಯಾರಿಸಲು ತೊಡಗಿದೆವು. ಹೀಗೆ ಕೊಣ್ಣಗೆ ಒಹೋ ನುವಲ್ಯಶ ಆ ಶ್ರಿಪೂ.362: ಕ್ಷನೊಫೊನ್‌ ಬರೆದ ಇಕನಾಮಿಕಸ್‌, ಗೃಹ ವಿಜ್ಞಾನದ ಗ್ರಂಥವು ಗೊಬ್ಬರ ತಯಾ- 
ಮ ಖು € ಈ ಹೆಚ್ಚುವಲ ಹೇರ್ಪಡೆರಟು ರಿಸುವುದನ್ನು ಕುರಿತ ಗ್ರೀಕರ ಪ್ರಾಚೀನ ದಾಖಲೆಗಳಲ್ಪ ಒಂದು. ಈ ರ್ರಂಥದ ಅನುವಾದಗಳು ವ್ಯವಸಾಯದ 4H 
ಗೊಲ್ಲರ ತಯಾರಿಕೆಯ ಉಗಮವು ಸುಮಾರು 10,೦೦೦ ವರ್ಷಗಳ ಿ 3 ಈ 5 
el ಕಾಲದಲ್ಲ ಬರುವ ಕಸ ಕಡಿಗಳನ್ನು ಕೊಳೆಯುಸಿ ಗೊಬ್ಬರ ಮಾಡುತ್ತಿದರು ಎಂದು ತಿಅಸುತ್ತವೆ. ಕ್ರಿಶ. 45೦-ಕ್ರಿ.ಶ. ೮10: ಪಲ್ಲಾಡಿಯಸ್‌ನ ನಾಲ್ಲನೇ-ಶತಮಾನದ ಪಠ್ಯ 
ಹಿಂದೆ ಆರಂಭಗೊಂಡ ವ್ಯವಸಾಯದ ಜೊತೆ ಜೊತೆಯಲ ಣೌ [ ಇ 7) A S$ 3 pi 
೭ - _ We ಡಿ ರೆ ರಸ್ತಿಕಾ ಮತ್ತು ಹತ್ತನೇ ಶತಮಾನದ ಜಿಯೋಪೋನಿಕಾ ಹೆಸರಿನ 
ಬೆಸೆದುಕೊಂಡಿದೆ. ವಾಸ್ತವವಾಗಿ 18ನೇ ಶತಮಾನದಲ್ಲ ರಸಗೊಬ್ಬರ ಕ್ರಿ.ಪೂ. 35೦: ದ್ರೀಕರು ಮತ್ತು ರೋಮನ್ನರು ಕೃಷಿ ಪಿತಾಮಹನೆಂದು ಶ್ಲಾಫಿಸುವ ಕಾರ್ತೇಜ್‌ನ ಬರಹಗಾರ = ಈ 
ಈ - CeO) ಗಿ ಬೇಸಾಯ ಸಲಹೆಗಳ ಖೈಜಾಂಟ್ಯಿನ್‌ ಸಂಕಲನಗಳು 
ತಯಾರಿಕೆ ಆಗುವ ತನಕ ಭೂಮಿಯನ್ನು ಕೊಟ್ಟಗೆ ಗೊಬ್ಬರವನ್ನು ಮ್ಯಾಗೊ, 28 ಪುಸ್ತಕಗಳಲ್ಲ ಕೃಷಿಯನ್ನು ಕುರಿತು ಬೃಹತ್‌ ಗ್ರಂಥವನ್ನು ಬರೆದಿದ್ದಾರೆ. ಇದು ಕಾರ್ಥೇಜ್‌ I IE oe 
ಹಾಕಿಯೇ ಫಲವತ್ತುಗೊಳಸಲಾಗುತ್ತಿತ್ತು. ಆದ್ದರಿಂದ ಬೆಳೆದ ಆಹಾರ ಜನರ ಗೊಬ್ಬರ ತಯಾರಿಕೆ ವಿಧಾನಗಳ ಬದೆ ಮಾಹಿತಿಯನ್ನು ಒಳಗೊಂಡಿದೆ ಎಂದು ಹೇಳುತ್ತಾರೆ. ಇದು ses 
ಮ ರ ಥಿ ೫ | pl ತರ ಗೊಬ್ಬರ ಹಾಕುವ ಪಧ್ಧತಿಗಳಗೆ ಅಡಿಪಾಯವನ್ನು ಹಾಕಿದವು. 


ಪದಾರ್ಥವೆಲ್ಲ ಸಾವಯವ (ಆರ್ಲಾನಿಕ್‌) ಆಗಿರುತ್ತಿದ್ದವು. 


ಇಂದು ಕೊಟ್ಟಗೆ ಗೊಬ್ಬರದ ತಯಾರಿಕೆಯ ಪ್ರಯೋಜನವು ಕೇವಲ ವ್ಯವಸಾಯಕ್ಕೆ ಸೀಮಿತವಾಗಿಲ್ಲ. 
ಕೊಳೆಯುವ ತ್ಯಾಜ್ಯಗಳನ್ನು ಆಹಾರವಾಗಿ ಪರಿವರ್ತಿಸುವ ಒಂದು ಬಲು ಶಕ್ತಿಶಾಆ ಮಾರ್ಗವನ್ನು 
ಒದಗಿಸಿ ಕೊಟಗೆ ಗೊಬ್ಬರದ ತಯಾರಿಕೆಯು ನಮ್ಮ ನಗರಗಳಗೆ ಕೊಳೆತು ನಾರುವ ತರಕಾರಿ ಮತ್ತು 


ಮೂಲತಃ ಇತರ ರೋಮನ್‌ ಮತ್ತು ದ್ರೀಕ್‌ ವಿದ್ವಾಂಸರ ಕೃತಿಗಕಲ್ಪ ಕಂಡುಬರುವ ~4೦ ಉಧ್ಯೃತಗಳ 
ಮೂಲಕ ತಿಆದುಬರುತ್ತದೆ. 


ಕ್ರಿ. ಪೂ.160: ನಿವೃತ್ತ ರೋಮನ್‌ ಜನರಲ್‌ ಮಾರ್ಕಸ್‌ ಪೊರ್ನಿಯಸ್‌ ಕ್ಯಾಟೊ ತನ್ನು ಪುಸ್ತಕ 
SF ನ್‌ ಕ್ರೆ.ಪ. 2೦೦-1೭೦೦ : ಭಾರತದಲ. ತಮಿಳು ಜನರು ನಿರಂತರ 


ವರಾ ರವ ಮರದನನದ ಪಡದ ನರವ SEE SE SRA ಅತ್ಯುತ್ತಮ ದೊಲ್ಬರದಾತ ಪ್ರಶಸ್ತ ವ ೩ ಮ 
ಪ್ರಾಣಿ ತ್ಯಾಜ್ಯಗಳ೦ದ ಮುಕ್ತವಾ ಶನ ದಿರತದ ವಿವರಿಸಿದ್ದಾನೆ. ಅವನ ಪ್ರಕಾರ, ಮೇಕೆ, ಕುರಿ. ದನಕರು ಮತ್ತು ಇತರ ಸಗಣಿ ಹಿಕ್ಸೆಗಳ ಜೊತೆ he Kali ಸ ea Au 
SN y ಪಾತ್ರ ಕೀ , ನೀರಾ ಶು ಸಂ 
ಕೊಟ್ಟಿಗೆ ಗೊಬ್ಬರ ತಯಾರಿಕೆಯ ಉಗಮದ ಬಣ್ಣೆ ನಮಗೆ ಹೇಣೆ ಗೊತ್ತು? ಹುಗಿದ ಕಡ್ರ ಹೌಡು ಮುಂತಾದ ಕನು ಹರುತ ಕಡಗ ಜೋ ಆಕ ಲಗ ಸ ರ 


ಇತ್ಯಾದಿ ಸಸ್ಯದ ತ್ಯಾಜ್ಯಗಳನ್ನು ಬೆರೆಸಿ ಕೊಟ್ಟಿಗೆ ಗೊಬ್ಬರ ತಯಾರಿಸಲಾಗುತ್ತಿತ್ತು. ಈ ವಿವಿಧ 
ಕೊಟ್ಜಗೆ ಗೊಬ್ಬರ ತಯಾರಿಕೆ ಮತ್ತು ಬೇಸಾಯ ಭೂಮಿಗೆ ಗೊ್ಬರ ಹಾಕುವುದು ವ್ಯವಸಾಯದ ರ್ರೂತಿಯ ಪ್ರಾಣಿಜನ್ಯ ಗೊಬ್ಬರವನ್ನು ವಿಭನ್ನ ಶ್ರೇಣಿಗಳಾಗಿ ಪಂಗಡಿಸುತ್ತಿದ್ದರು - ಆಡು. ಕುರಿ 
ಅವಿಭಾಜ್ಯ ಅಂಗಗಳಾಗಿರುವುದರಿಂದ ಅದರ ಬಗೆಗಿನ ಜ್ಞಾನ ಒಂದೊಂದು ಪ್ರದೇಶಕ್ಟೂ ಮುತ್ತು ಎತ್ತುಗಳ ಸಗಣಿಗೆ ಪ್ರಾಶಸ್ತ ಸ್ಯ ನೀಡಿದ್ದಾನೆ. ಈ ಎಲ್ಲವನ್ನೂ ಎಚ್ಚರಿಕೆಯಿಂದ ಶೇಬ- 
ವಿಶಿಷ್ಠವಾಗಿರುತ್ತದೆ ಮತ್ತು ಬಾಯುಮಾತಿನಿಂದ ಒಬ್ಬರಿಂದ ಒಬ್ಬರಿಗೆ ತಿಆದುಬರುತ್ತದೆ. ಕೊ್ಟಗೆ ರಿಸಿಡಬೇಕು ಎಂದು ಹೇಳುತ್ತಾ RS ಅ್ಗೆಗಳು ಖಂ ಉತ್ಸಷ್ಟವಾಗಿದ್ದು 
ಗೊಬ್ಬರ ತಯಾರಿಕೆ ಕುರಿತ ದಾಖಲಅತ ಮಾಹಿತಿ ತೀರ ಕಡಿಮೆ ಮತ್ತು ಅನೇಕ ಬಾರಿ ತಮ್ಮ ಹುಲ್ಲುಗಾವಲುಗಳು. ತೋಟಗಳು ಮತ್ತು ಸಾಗುವ ಜಮೀನುಗಳಲ್ವ ಹರಡಿ ಬಳಸುತ್ತಿದ್ದರು. 
ಅನುಭವ ಹಾಗು ಪದ್ಧತಿಗಳನ್ನು ಜನರು ನೆನಪಿಸಿಕೊಂಡು ಸೇಕ ರೂಪದಲ್ಪರುತ್ತದೆ. ಕೊಟ್ಟಿಗೆ ಕಾಂಹೋಸ್ಟ್‌ ಉತ್ಪಾದಿಸಲು ರಸ್ತೆ ಗುಡಿಸಿ ಬಂದ ಕಸ ಮತ್ತು ಇತರ ಸಾವಯವ ತ್ಯಾಜ್ಯಗಳು 
ಗೊಬ್ಬರದ ತಯಾರಿಕೆ ನಡೆದುಬಂದ ದಾರಿಯನ್ನು ಇಲ್ಲಿ ಪ್ರಸಂಗ ಮಾಹಿತಿ ಮತ್ತು ವರದಿ ಮಿಶ್ರ ಮಾಡಲಾಗುತ್ತಿತ್ತು. ಈ ಪುಸ್ತಕವು ಹುಳುಗಳನ್ನು ಬಳಪಿ ಕೊಟ್ಟಗೆ ಗೊಬ್ಬರವನ್ನು 


ಸಿಂಧೂ ಕಣಿವೆ ನಿರ್ಮಿತಿಗಳ ಪುರಾತತ್ವ ಪುರಾವೆಗಳು ಮತ್ತು ಐಸೊಟೋಪಿಕ್‌ 
ಸಾರಜನಕ ವಿಶ್ಲೇಷಣೆಗಳು, ಸಿಂಧೂ ಕಣಿವೆ ಸಂಸ್ಕೃತಿಯಲ್ಲ ವಿಪಿಧ ರೀತಿಗಳಲ್ಲ ಗೊಬ್ಬರ 
ತಯಾರಿಕೆ ನಡೆಸಲಾಗುತ್ತಿತ್ತು ಎಂದು ತೋರಿಸುತ್ತವೆ. ದನಕರು ಪ್ರಾಣಿಗಳ ಕೊಟ್ಟಗೆಯ 
ಹುಲ್ಲು ಕಸಗಳು ಸಗಣಿ ಮತ್ತು ಗಂಜಲಗಳನ್ನು ಸಾಗುವ ಭೂಮಿಯಲ್ಲ ಮಣ್ಣಿನ 
ಫಲವತ್ತತೆಯನ್ನು ಹೆಚ್ಚಿಸಲು ಹೂಳಲಾಗುತ್ತಿತ್ತು . 


ಮಾಡಲಾದ ಪುರಾತತ್ವ ದಾಖಲೆಗಳನ್ನು ಒಂದುಗೂಡಿಸಿ ಹೆಣೆಯಲಾಗಿದೆ. ತಯಾರಿಸುವ ವಿಧಾನವನ್ನು ವಿವರಿಸುವ ಮೊತ್ತ ಮೊದಲ ರ್ರಂಥವಾಗಿದೆ. 
ಆಧುನಿಕ ಕೊಟ್ಟಗೆ ಗೊಬ್ಬರ ತಯಾರಿಕೆಗೆ ಮೂಲಾಧಾರ 
ಅತ್ಯಂತ ಆಧುನಿಕ ಕೊಟ್ಟಗೆ ಗೊಬ್ಬರ ತಯಾರಿಕೆ ವಿಧಾನಗಳು ಪ್ರಖ್ಯಾತ ಕೃಷಿಕ ಸರ್‌ ಆಲ್ಬರ್ಟ್‌ ಹೊವಾರ್ಡ್‌ ಅವರು 1೨೦5 ರಲ್ಲ (ಮತ್ತು ಆ ಹೊವಾರ್ಡ್‌ ಭಾರತದಲ್ಲ ಅನೇಕ ವರ್ಷಗಳವರೆಗೆ ಈ ವಿಧಾನವನ್ನು ಪರೀಕ್ಷಿಸಿದರು. 193೦ರ ದಶಕದ ಉತ್ತರಾರ್ಧದಲ್ಲ ಮತ್ತು 1೨4೦ರ ದಶಕದ 
ತರುವಾಯ) ಭಾರತದಲ್ಲ ನೆಲೆಸಿದ್ದಾಗ ಅಭವೃದ್ಧಿಪಡಿಸಿದ ಇಂಡೋರ್‌ ವಿಧಾನವನ್ನು ಆಧರಿಸಿವೆ. ಇದಕ್ಕೆ ಸ್ಫೂರ್ತಿ ಹೋವರ್ಡ್‌ ಹೇರುವ ಈ ಆರಂಭದಲ್ಲ, ಹಲವಾರು ಆಫ್ರಿಕನ್‌ ದೇಶಗಳಲ್ಲ. ಯುನ್ಯಟಿಡ್‌ ಕಿಂದ್ದಮ್‌ ಮತ್ತು ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳಲ್ಲ ಇದನ್ನು ಯಶಸ್ವಿಯಾಗಿ 
ಮಾತುಗಳು "ಹೇಗೆ ಅರಣ್ಯವು ಪ್ರತಃ ಗೊಬ್ಬರವನ್ನು ಒದಗಿಸಿಕೊಳ್ಳುತ್ತದೆಯೋ. ಇದು ತನ್ನದೇ ಆದ ಮೆಕ್ಕಲು ಮಣ್ಣನ್ನುರೂಪಿಸಿ ತನಗೆ ಬನಿಜಗಳನ್ನು ಅಳವಡಿಸಲಾಯುತು. ಇಂದು. ಕೃಷಿ ಕೈಗಾರಿಕಾ ವಿಧಾನದ ಪ್ರಾಬಲ್ಯದ ಇದ್ದರೂ. ಇಂಡೋರ್‌ ವಿಧಾನ ಪ್ರಪಂಚದಾದ್ಯಂತದ ಕೊಟ್ಟಗೆ ಗೊಬ್ಬರ 
ಒದಗಿಸಿಕೊಳ್ಳುತ್ತದೆಯೋ ಹಾಗೆಯೇ.” ಪೌರ್ವಾತ್ಯ ಬೆಕೆಣಾರರಾದ ಭಾರತ ಮತ್ತು ಜೀನಾದಲ್ಲನ ರೈತರು ಪುರಾತನ ಅರಣ್ಯದಲ್ಲ ಕಾಣಬರುವ ತಯಾರಿಕೆ ವಿಧಾನಗಳ ಆಧಾರವಾಗಿದೆ. 


ನೈಸರ್ಗಿಕ ವಿಧಾನವನ್ನು ಅನುಸರಿಸಿ, ತಮ್ಮ ಮಣ್ಣುಗಳನ್ನು ಫಲಪತ್ತಾಗಿಸಿದ್ದಾರೆ.” 


ರಾಧಾ ಗೋಪಾಲನ್‌ ಐಐಟ ಮುಂಖ್ಯೆಯಬುಂದ ಪಿಎಚ್‌. ಡಿ. ಪದವಿ ಹೊಂದಿರುವ ಪರಿಸರ ವಿಜ್ಞಾನಿ. ಪರಿಸರ ಕುರಿತ ಸಲಹಾ ಕ್ಷೇತ್ರದಲ್ಲ 18 ವರ್ಷದ ವೃತ್ತಿಜೀವನದ ನಂತರ, ರಿಷಿ ವ್ಯಾಅ ಶಾಲೆಯಲ್ಲ ರಾಥಾ ಅವರು ಪರಿಸರ ವಿಜ್ಞಾನವನ್ನು 


ಬೋಧಿಸಿದರು. ಅವರು ಅಜೀಂ ಪ್ರೇಮ್‌ ಜ ವಿಶ್ವವಿದ್ಯಾಲಯದ ಸ್ಲೂಲ್‌ ಆಫ್‌ ಡೆವಲಪ್ಯೆಂಟ್‌ನ. ಅತಿಥಿ ಬಖೋಧಕರಾಗಿದ್ದಾರೆ ಮತ್ತು ಗ ಘುಡ್‌ ಸಾವರ್ನಿ ಟಿ ಆಲಅಯನ್ಸ್‌ ನ ಸದಸ್ನ ಸ್ಯರಾಗಿದ್ದಾರೆ. 
Azim Premji 
[A 


ಶಾಲಾ ವಿಜ್ಞಾನದ ಮರುಶೋಧನೆ University 


ಅನುವಾದ ಮತ್ತು ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಚಿತ್ರ 6. ಗೊಬ್ಬರದ ಬಳಕೆ. (ಅ) ಶಾಲೆಯ ಸಸ್ಕೋದ್ಯಾನದಲ್ಲ ಗೊಬ್ಬರದ ಬಳಕೆ. (ಬ) ಆಹಾರ ತ್ಯಾಜ್ಯದ 


ಗೊಬ್ಜರವನ್ನುಂಡು ಬೆಳೆಯುತ್ತಿರುವ ಹಣ್ಣಿನ ಗಿಡ. 
Credits: Pawar Public School, Bhandup. License: CC-BY-NC. 


ಕೆಲಸಗಾರರ ಮತ್ತು ನಿರ್ವಹಣೆಯ ವೆಚ್ಚವು 
ಅತ್ಯ೦ತ ಕಡಿಮೆಯುರುವುದರಿಂದ ಈ 
ಯೋಜನೆಯು ಒಮ್ಮೆ ಪ್ರಾರಂಭವಾದರೆ 
ಮುಂದುವರೆಸಿಕೊಂಡು ಹೋಗುವುದು 
ಬಲು ಸುಲಭ. ಈ ಪ್ರ-ಸುಸ್ಲಿರ 
ಮಾದರಿಯು ಇತರೇ ಸೂಕ್ಷ್ಮ. ಪರಿಸರ- 
ಸಂಬಂಧೀ ಯೋಜನೆಗಳ ಅನುಷ್ಠಾನಕ್ಕೆ 
ಅತ್ಯಗತ್ಯವಾದ ಆತೃಷ್ಣೈರ್ಯವನ್ನು ನಮಗೆ 
ದೊರಕಿಸಿಕೊಟ್ಟದೆ. 


ಉಪಸಂಹಾರ 


ಗೊಬ್ಬರ ತಯಾರಿಕೆಯೆನ್ನುವುದು ಕಲೆಯೂ 
ಹೌದು, ವಿಜ್ಞಾನವೂ ಹೌದು. ಸಾವಯವ 
ತ್ಯಾಜ್ಯಗಳನ್ನು ಗೊಬ್ಜರವನ್ನಾಗಿಸುವ 
ಚಟುವಟಕೆಯಲ್ಲ ಶಾಲಾ ವಿದ್ಯಾರ್ಥಿಗಳನ್ನು 
ತೊಡಗಿಸುವುದರಿಂದ ಮಕ್ಕಳನ್ನು 

ಪರಿಸರ ಪ್ರಜ್ಞೆಯುಳ್ಳ ಜವಾಬ್ದಾರಿಯುತ 
ನಾಗರಿಕರನ್ನಾಗಿ ನಿರ್ಮಿಸುವಲ್ಪ 

ಮಹತ್ತರ ಪಾತ್ರವನ್ನು ವಹಿಸುತ್ತದೆ. ನಾವು 
ಬದುಕುತ್ತಿರುವ ಪ್ರಪಂಚದ ಇಂದಿನ 
ದಿನಮಾನಗಳಲ್ಪ ವಿದ್ಯಾರ್ಥಿಗಳು "ಬೇಡಪ್ಪ 
ಬೇಡವೇ ಬೇಡ' ಎನ್ನುವುದರ ಬದಲು 
"ನನ್ನ ಹತ್ತಅನಲ್ಲ ಕಾಂಪೋಸ್ಸು'ಇರಲ! 
ಎನ್ನುವಂತಾಗಬೇಕು. 


Note: Credits for the image used in the background of the article title: Still life on composter, allispossible.org.uk. URL: https://www.flickr.com/photos/whe 
atfields/2257331369. License: CC-BY. 


References 


1. 


2; 


3. 


Rajendra Kumar Kaushal et al. Municipal Solid Waste Management in 
India - Current State and Future Challenges: A Review. International 
Journal of Engineering Science and Technology (EST), 2012: 1473- 
1479. URL: https://www.researchgate.net/publication/233894305_ 


Municipal_Solid_Waste_Management_in_India-Current_State_and_ 


Future _Challenges_A_Review. 


Paige L, lan Somerhalder Foundation. Environment fight clubs: 
Incinerators vs. Landfills (Round 2). URL: http://www.isfoundation. 
com/ campaign/environment-fight-club-incinerators-vs-landfills- 
round-2. 


Smith, MA, Friend, D and Johnson, H. Composting for the 
Homeowner. The University of Illinois Extension. URL: https://web. 
extension.illinois.edu/homecompost/history.cfm. 


Living Green, University of Florida. Composting. URL: http:// 
livinggreen. ifas.ufl.edu/waste/composting.html. 


South London Waste Partnership. Why it’s important to recycle and 
compost? URL: http://www.slwp.org.uk/what-we-do/recycling- 
composting/why-it-is-important-to-recycle-and-compost/. 


Eco Friendly Kids. A Kid's Guide to Composting. 
URL: http://www.ecofriendlykids.co.uk/composting.html. 


National Bank for Agriculture and Rural Development. Model 
scheme for vermin-composting units under agri-clinics. URL: https:// 
www.nabard.org/pdf/VermicompostProductionUnit260814.pdf. 


ರಸಾಯನವಿಜ್ಞಾನ ಮತ್ತು ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿರುವ ರಾಧಿಕಾ ಪದ್ಮನಾಭನ್‌ ಪವಾರ್‌ ಪಜ್ಷಕ್‌ ಶಾಲೆ, ಭಂಡುಪ್‌ (ಮಹಾರಾಷ್ಟ್ರದ 
ಮುಂಬ್ಯೆಯಲ್ಲರುವ ಐಸಿಎಸ್‌ಇ ಶಿಕ್ಷಣ ಸಂಸ್ಥೆ)ನ ಪರಿಸರ ಸಂರಕ್ಷಣಾ ಚಟುವಟಕೆಗಳ ಜವಾಬ್ದಾರಿಯನ್ನೂ ನಿರ್ವಹಿಸುತ್ತಿದ್ದಾರೆ. ರಾಧಿಕಾ ಅವರು, ಎರಡು ಬಾರಿ 


(2014 ಮತ್ತು 2೦15ರಲ್ಪ) ಬಾಟಾ ಪವರ್‌ನ ಕ್ಲಬ್‌ ಎನರ್ಜ ಪ್ರೋಗ್ರಾಮ್‌ನ ಅಡಿಯಲ್ಲ ಉತ್ತಮ ಮಾರ್ಗದರ್ಶಕಿ ಪಾರಿತೋಷಕವನ್ನು ಪಡೆದಿದ್ದಾರೆ. ಇವರ 
ಇ-ಮೇಲ್‌ ವಿಕಾಸ: padmanabhanradhika@gmail.com. 


ಅನುವಾದಕರು: ಮನೋಜ್‌ ಗೋಡ್ಲೋಲೆ ಪರಿಶೀಲನೆ: ಸ್ಕಿತಾ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ | 45 


